CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





ಸು 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಜುಲೈ ೭, ೨೦೦೫ (ಆಷಾಢ ೧೬, ಶಕ ವರ್ಷ ೧೯೨೭) ಸಂಚಿಕೆ ೨೭ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 180 ಸಅಸೇ 2004, ಬೆಂಗಳೂರು, ದಿನಾಂಕ: 8ನೇ ಜೂನ್‌, 2005 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೇವೆಗೆ ಸೇರಿರುವ ಕೆಳಕಂಡ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ. 10620-14960ರ ವೇತನ ಶ್ರೇಣಿಯ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯಲ್ಲಿ, ಸ್ಥಾನಪನ್ನ 
ಬಡ್ತಿ ನೀಡಿ, ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ನೇಮಿಸಲಾಗಿದೆ. 




















ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಉಪಕಾರ್ಯದರ್ಶಿಯಾಗಿ ಬಡ್ತಿ ಮೇಲೆ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ 
ಸಂಖ್ಯೆ 
1. ಶ್ರೀ ಎಸ್‌. ವಿಜಯಕುಮಾರ್‌ ಸರ್ಕಾರದ ಉಪಕಾರ್ಯದರ್ಶಿ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಲೆಕ್ಕಪತ್ರ) ಇಲಾಖೆ- ಶ್ರೀ ಎ.ಎಸ್‌. ಗಾಡವಿ, ಇವರ ನಿವೃತ್ತಿಯಿಂದ ತೆರವಾದ 
ಸ್ಥಾನದಲ್ಲಿ. 
2. ಶ್ರೀ ಕೆ.ವಿ. ಪ್ರಸಾದ್‌, ಸರ್ಕಾರದ ಉಪಕಾರ್ಯದರ್ಶಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ 
ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ. (ಸಾರಿಗೆ) - ಶ್ರೀ ಸಿ.ಎಂ. ಈಶ್ವರ್‌, ಕೆ.ಎ.ಎಸ್‌. ಇವರ ನಿವೃತ್ತಿಯಿಂದ 
ತೆರವಾದ ಸ್ಥಾನದಲ್ಲಿ. 
3. ಶ್ರೀ ಜಿ.ಚೋಮನಾಯಕ್‌, ಸರ್ಕಾರದ ಉಪಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ | ಇಲಾಖೆ- ಶ್ರೀ ಕೆ. ಅನಿಲ್‌ಕುಮಾರ್‌, ಇವರ ವರ್ಗಾವಣೆಯಿಂದ 
ಇಲಾಖೆ. ತೆರವಾದ ಸ್ಥಾನದಲ್ಲಿ. 








. ಬಡ್ತಿ ಹೊಂದಿದ ಅಧಿಕಾರಿಗಳು ಬಡ್ತಿ ಹೊಂದಿದ ಹುದ್ದೆಗಳಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

2. ಬಡ್ತಿ ಹೊಂದಿದ ಅಧಿಕಾರಿಗಳನ್ನು ದಿನಾಂಕ: 18.06.2005 ರೊಳಗೆ ಸಂಬಂಧಿಸಿದ ಪ್ರಧಾನ ಕಾರ್ಯದರ್ಶಿ! ಕಾರ್ಯದರ್ಶಿಗಳು ಸದರಿ 
ಇಲಾಖೆಗಳ ಕರ್ತವ್ಯದಿಂದ ಬಿಡುಗಡೆಗೊಳಿಸತಕ್ಕದ್ದು. 

3. ದಿನಾಂಕ: 18.06.2005ಕ್ಕಿಂತ ಮುಂಚೆ ಬಡ್ತಿ ಹೊಂದಿದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ಅವರನ್ನು ದಿನಾಂಕ: 18.06.2005ರ 
ಅಪರಾಹ್ನದಿಂದ ಅವರ ಪ್ರಸಕ್ತ ಹುದ್ದೆಗಳಿಂದ ಬಿಡುಗಡೆಗೊಳಿಸಲಾಗಿದೆ ಎಂದು ಪರಿಗಣಿಸತಕ್ಕದ್ದು. ಹಾಗೂ ಅವರುಗಳು ದಿನಾಂಕ: 
20.06.2005ರಂದು ಬಡ್ತಿ ಹೊಂದಿದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

4. ಖಾಲಿಯಾದ ಹುದ್ದೆಗಳಿಗೆ ಇಲಾಖೆಯ ಇತರ ಅಧಿಕಾರಿಗಳಿಗೆ ಸೂಕ್ತ ಪ್ರಭಾರ ವ್ಯವಸ್ಥೆ ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 726 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


( ೨೫೩. ) 





೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ಲ ೭, ೨೦೦೫ ಭಾಗ - ೨ 





ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 304 ಡಿಪಿಐ 2005, ಬೆಂಗಳೂರು, ದಿನಾಂಕ: 12ನೇ ಮೇ, 2005 
ಕರ್ನಾಟಕ ಆಡಳಿತ ಸೇವೆಗೆ ಸೇರಿದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಿರ್ದೇಶಕರು, ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತ ಭಾಷಾ 
ಶಾಲೆಗಳ ನಿರ್ದೇಶನಾಲಯ, ಈ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಎನ್‌.ಎಂ. ಪನಾಲಿ, ಇವರನ್ನು ದಿನಾಂಕ: 09.05.2005ರ ಸರ್ಕಾರದ 
ಆದೇಶ ಸಂಖ್ಯೆ: ಸಿಆಸುಇ: 66: ಎನ್‌ಇಎನ್‌ 2005ರ ಅನ್ವಯ ಅಮಾನತ್ತುಗೊಳಿಸಲಾಗಿದೆ. 
ಆದುದರಿಂದ ಸದರಿ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಶ್ರೀ ಬಿ.ಟಿ. ಸತ್ಯನಾರಾಯಣರೆಡ್ಡಿ, 
ಕಾರ್ಯದರ್ಶಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಹಾಗೂ ಪದನಿಮಿತ್ತ ಜಂಟಿ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
ಇವರನ್ನು ಅಧಿಕ ಪ್ರಭಾರದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸ್ವರ್ಣಲತ ಎಂ. ಭಂಡಾರ್‌ 
ಪಿ.ಆರ್‌. 727 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು). 


HIGH COURT OF KARNATAKA 
NOTIFICATION 
No. GOB(I) 2/ 2005, Bangalore, Dated: 14th June, 2005 
Sri Sadananda Narayana Nayak, Civil Judge (Sr.Dn.), OOD, Head of Legal Cell, Home and 
Transport Department, M.S. Building, Bangalore, is transferred and posted as X Addl. Chief Metropolitan 
Magistrate, Bangalore (Vacant Court), in the interest of public service, to take effect immediately. 
BY ORDER OF THE HIGH COURT, 
PR- 730 N. ANANDA, 
REGISTRAR GENERAL. 
HIGH COURT OF KARNATAKA 
NOTIFICATION 
No. GOB(I) 1/ 2005, Bangalore, Dated: 9th June, 2005 
The Presiding Officer of the Fast Track Court-l, Raichur, is concurrently appointed as the 
Presiding Officer of the Fast Track Court-IV, Raichur (Vacant Court), with immediate effect and until 
further orders. 
BY ORDER OF THE HIGH COURT, 
PR- 731 N. ANANDA, 
REGISTRAR GENERAL. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 156 ಎಫ್‌ಡಬ್ಲ್ಯೂಎಲ್‌ 2004, ಬೆಂಗಳೂರು, ದಿನಾಂಕ: 6ನೇ ಜೂನ್‌, 2005 
ಡಾ: ಜಿ.ಕೆ. ವಿಶ್ವನಾಥ, ಸಹಾಯಕ ನಿರ್ದೇಶಕರು, ಪಶು ಆಸ್ಪತ್ರೆ, ಶಿವಮೊಗ್ಗ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ಇವರನ್ನು 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌, ಬೆಂಗಳೂರು-83, ಇಲ್ಲಿನ ಹಾಲಿ ಖಾಲಿ ಇರುವ ಸಹಾಯಕ 
ನಿರ್ದೇಶಕರು (ಪಶುವೈದ್ಯ ಸೇವೆ) ಹುದ್ದೆಗೆ ನಿಯೋಜನೆಯ ಮೇಲೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಂ. ಮಲ್ಲಿಕಾರ್ಜುನಸ್ವಾಮಿ 
ಪಿ.ಆರ್‌. 732 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 543 ಪಿಪಿಇ 2005, ಬೆಂಗಳೂರು, ದಿನಾಂಕ: 10ನೇ ಜೂನ್‌, 2005 
ಬೆಂಗಳೂರು ಗ್ರಾಮಾಂತರ 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ. ಸಂಖ್ಯೆ: 231:98 ಹಾಗೂ ಇದಕ್ಕೆ 
ಸಂಬಂಧಪಟ್ಟ ಎಸ್‌.ಸಿ. ಸಂಖ್ಯೆ: 135:99 ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಹಾಗೂ ಪ್ರಕರಣವನ್ನು ನಡೆಸಲು ಮೈಸೂರಿನ ಪ್ರಧಾನ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರಾದ ಶ್ರೀ ವಿ.ಬಿ. ನಾಯಕ್‌, ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ನೇಮಿಸಲಾಗಿದೆ. 
ವಿಶೇಷ ಸರ್ಕಾರಿ ಅಭಿಯೋಜಕರಿಗೆ ತಗಲುವ ವೆಚ್ಚವನ್ನು ಅರ್ಜಿದಾರರಾದ ಶ್ರೀ ತಿಮ್ಮಯ್ಯ, ಬಿನ್‌ ವೆಂಕಟೇಗೌಡ, ಸೋಮನಹಳ್ಳಿ, 
ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೆಂಗಳೂರು-82, ಇವರು ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 733 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೦೫ ೨೫೫ 





HIGH COURT OF KARNATAKA 
NOTIFICATION 
No. GOB(I) 15(3)/ 2005, Bangalore, Dated: 16th June, 2005 

Sri Thimme Gowda, XXI Addl. Judge, Court of Small Causes and XIX Addl. Chief Metropolitan 
Magistrate, Bangalore is permitted to surrender 30 days of Earned leave from 02.05.2005 to 31.05.2005 
(bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 734 R. RANGASWAMY 
ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(I) 15(9)/ 2005, Bangalore, Dated: 16th June, 2005 

Sri N.C. Srinivasa, Prl. Civil Judge (Sr.Dn.) and CJM, Mangalore is permitted to surrender 30 
days of Earned leave from 18.05.2005 to 16.06.2005 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 735 R. RANGASWAMY 
ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(I) 14(12)/ 2005, Bangalore, Dated: 16th June, 2005 

Sri B.G. Jattennavar, Presiding Officer, Fast Track Court-lll, Belgaum 15 permitted to surrender 30 
days of Earned leave from 02.05.2005 to 31.05.2005 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 736 R. RANGASWAMY 
ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(I) 14(13)/ 2005, Bangalore, Dated: 16th June, 2005 

Sri M. Chidananda Rao, Prl. Judge, Family Court, Bangalore City is permitted to surrender 30 
days of Earned leave from 02.05.2005 to 31.05.2005 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 737 R. RANGASWAMY 
ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(I) 14(18)/ 2005, Bangalore, Dated: 14th June, 2005 
Sri V.M. Aradhya, Il Addl. Prl. Judge, Family Court, Bangalore is permitted to surrender 30 days 
of Earned leave from 31.05.2005 to 29.06.2005 (bdi) for the block period of 2005-06. 


೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ಲ ೭, ೨೦೦೫ ಭಾಗ - ೨ 





The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 738 R. RANGASWAMY 
ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(I) 14(14)/ 2005, Bangalore, Dated: 15th June, 2005 

Sri K.D. Deshpande, Xlll Addl. City Civil and Sessions JUdge, Bangalore City is permitted to 
surrender 30 days of Earned leave from 02.05.2005 to 31.05.2005 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 739 R. RANGASWAMY 
ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(I) 15(4)/ 2005, Bangalore, Dated: 15th June, 2005 

Sri K.M. Hadimani, Judge, Court of Small Causes, Bangalore is permitted to surrender 30 days of 
Earned leave from 02.05.2005 to 31.05.2005 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 740 R. RANGASWAMY 
ASSISTANT REGISTRAR. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 768 SAS 2004, Bangalore, Dated: 15th June, 2005 

The services of Shri Shantanu Consul, IAS (KN74), Principal Secretary to Government, 
Agriculture and Horticulture Department, Bangalore are placed at the disposal of Government of India, 
Department of Personnel and Training, New Delhi with immediate effect and until further orders for 
appointment as Administrator, Universal Services Obligation Fund, Department of Telecommunications 
(Additional Secretary Level), New Delhi, on Central deputation basis. 

This issues in pursuance of the communication No.11/2/2005-EO(SM-I) dated: 03.06.2005 of the 
Government of India, Department of Personnel and Training, New Delhi. 

By Order and in the name of the Governor of Karnataka, 
K. SUDHAKARA SHETTY 
Under Secretary to Government, 
PR- 741 Department of Personnel and Administrative Reforms 
(Services-1). 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 426 ಪಿಪಿಇ 2005, ಬೆಂಗಳೂರು, ದಿನಾಂಕ: 31ನೇ ಮೇ, 2005 

ಚಿತ್ರದುರ್ಗದ ಪ್ರಧಾನ ಜೆಎಮ್‌ಎಫ್‌ಸಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಸಿಸಿ. ನಂ.719:2004ರ ಕೌಂಟರ್‌ ಪ್ರಕರಣವಾದ 
ಸಿಸಿ.ನಂ.1011:2004ರಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಹಾಗೂ ಪ್ರಕರಣವನ್ನು ನಡೆಸಲು ಚಿತ್ರದುರ್ಗ ಪೊಲೀಸ್‌ ಅಧೀಕ್ಷಕರ ಕಛೇರಿಯ 
ಸಹಾಯಕ ಅಭಿಯೋಗ ನಿರ್ದೇಶಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 742 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಕಾ. ಮತ್ತು ಸು. ಮತ್ತು ಕಾಫಿ ಪೋಸ ಮತ್ತು ಅಭಿಯೋಗ). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೦೫ ೨೫೭ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 86 ಇಇಬಿ 2005, ಬೆಂಗಳೂರು, ದಿನಾಂಕ: 13ನೇ ಜೂನ್‌, 2005 

ಶ್ರೀ ಎಸ್‌.ಆರ್‌. ತಹಶೀಲ್ದಾರ್‌, ಮುಖ್ಯ ಅಭಿಯಂತರರು ವಿದ್ಯುತ್‌ (ಪ್ರಸರಣ), ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, 
ಬಾಗಲಕೋಟೆ ಇವರನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಸಂಸ್ಥಾ ನಿವೇದನ ಹಾಗೂ ಸಂಘ ನಿಯಮಾವಳಿ ಪತ್ರದ ಆರ್ಟಿಕಲ್‌ 
72(ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಸಂಸ್ಥಾ ನಿವೇದನ ಹಾಗೂ ಸಂಘ ನಿಯಮಾವಳಿ ಪತ್ರದ ಆರ್ಟಿಕಲ್‌ 72(ಬಿ)ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್‌.ಆರ್‌. ತಹಶೀಲ್ದಾರ್‌, ಮುಖ್ಯ ಅಭಿಯಂತರರು ವಿದ್ಯುತ್‌ (ಪ್ರಸರಣ), ಕರ್ನಾಟಕ ವಿದ್ಯುತ್‌ 
ಸರಣ ನಿಗಮ ನಿಯಮಿತ, ಬಾಗಲಕೋಟೆ, ಇವರನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ತಾಂತ್ರಿಕ ನಿರ್ದೇಶಕರನ್ನಾಗಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 743 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


(೬ EL 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 88 ಎಫ್‌ಪಿಸಿ 2005, ಬೆಂಗಳೂರು, ದಿನಾಂಕ: 8ನೇ ಜೂನ್‌, 2005 
ಡಾ: ಎಸ್‌.ಎನ್‌. ರಾಯ್‌, ಭಾಅಸೇ., ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ 
ಅರಣ್ಯ ಅಭಿವೃದ್ಧಿ ನಿಗಮ, ಇವರನ್ನು ಶ್ರೀ ಎಂ.ವಿ. ಮೂಲಿಮನಿ, ಭಾಅಸೇ., ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ 
ನಿಗಮ, ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಅರಣ್ಯ ಕೈಗಾರಿಕ ನಿಗಮ ನಿಯಮಿತ, ಬೆಂಗಳೂರು, ಇದರ ನಿರ್ದೇಶಕರ 
ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಿದೆ. 
ಡಾ: ಎಸ್‌.ಎನ್‌. ರಾಯ್‌, ಭಾಅಸೇ., ಇವರ ಬದಲಿಗೆ ಶ್ರೀ ಆರ್‌.ಎಂ. ರೇ, ಭಾಅಸೇ., ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿಗಳು, ಇವರನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ, ಬೆಂಗಳೂರು, ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಂ. ಮಲ್ಲಿಕಾರ್ಜುನಸ್ವಾಮಿ 
ಪಿ.ಆರ್‌. 744 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 236 SAS 2005, Bangalore, Dated: 13th June, 2005 

The services of Sri K.P. Krishnan, IAS (KN 83), Managing Director, Karnataka Urban 
Infrastructure Development and Finance Corporation Limited, Bangalore are withdrawn from Urban 
Development Department with immediate effect and he is posted as Additional Resident Commissioner, 

Karnataka Bhavan, New Delhi in the existing vacancy until further orders. 
By Order and in the name of the Governor of Karnataka, 

K. SUDHAKARA SHETTY 
Under Secretary to Government, 
PR- 745 Department of Personnel and Administrative Reforms 
(Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 85 ಸಿಶಾಸೇ 2005, ಬೆಂಗಳೂರು, ದಿನಾಂಕ: 10ನೇ ಜೂನ್‌, 2005 
ದಿನಾಂಕ: 31.05.2005ರಂದು ವಯೋನಿವೃತ್ತಿ ಹೊಂದಿದ ಶ್ರೀ ಟಿ.ಎ. ನಾಗರಾಜ್‌, ನಿವೃತ್ತ ಶಾಖಾಧಿಕಾರಿ, ಕರ್ನಾಟಕ ಸರ್ಕಾರ 
ಸಚಿವಾಲಯ, ಇವರಿಗೆ ದಿನಾಂಕ: 31.05.2005ರಂದು ಅವರ ಹಕ್ಕಿನಲ್ಲಿ ಲಭ್ಯವಿರುವ 223 ದಿನಗಳ ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 118ಎ(1)ರ ಪ್ರಕಾರ ನಗದೀಕರಣಕ್ಕಾಗಿ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಳಿನಿ 
ಪಿ.ಆರ್‌. 746 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸಿಬ್ಬಂದಿ). 


೨೫೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜುಲೈ ಲ ೭, ೨೦೦೫ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 73 ಇಆತ 2005, ಬೆಂಗಳೂರು, ದಿನಾಂಕ: 13ನೇ ಜೂನ್‌, 2005 
ಕಂದಾಯ ಇಲಾಖೆಯು ದಿನಾಂಕ: 01.06.2005ರ ತಿದ್ದುಪಡಿ ಸಂಖ್ಯೆ:ಕಂಇ 48 ಎಟಿಎಸ್‌ 2004ಪ-4)ರೊಂದಿಗೆ ಓದಲಾದ ಸರ್ಕಾರದ 
ಅಧಿಸೂಚನೆ ದಿನಾಂಕ: 17.05.2005ರ ಸಂಖ್ಯೆ: ಕಂಇ 48 ಎಟಿಎಸ್‌ 2004ರಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ ಸುಧಾರಣೆ) 
ವಶಕ್ಕೆ ನೀಡಲಾಗಿರುವ ಈ ಕೆಳಕಾಣಿಸಿದ ತಹಶೀಲ್ದಾರ್‌ಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ 
ಮುಂದೆ ಕಾಣಿಸಿರುವ ಹುದ್ದೆಯಲ್ಲಿ ನೇಮಿಸಲಾಗಿದೆ. 
ಕ್ರ.ಸಂ. ಅಧಿಕಾರಿಯ ಹೆಸರು ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
1. ಶ್ರೀ ಶಾಂತಾರಾಂ ಚಿಪಳೂಂಕರ್‌ ಪ ಪ್ರಾಚಾರ್ಯರು ಜಿಲ್ಲಾ ತರಬೇತಿ ಸಂಸ್ಥೆ, ಮಂಗಳೂರು ಖಾಲಿ ಹುದ್ದೆಯಲ್ಲಿ. 
2. ಶ್ರೀ ಎಂ.ಎನ್‌. ಯಜುರ್ವೇದಿ, ಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಸಂಸ್ಥೆ, ಗುಲ್ಬರ್ಗಾ, ಖಾಲಿ ಹುದ್ದೆಯಲ್ಲಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಅನಸೂಯ 
ಪಿ.ಆರ್‌. 747 ಸರ್ಕಾರದ ಅಧೀನ ಕಾರ್ಯದರ್ಶಿ, 
೦ದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ತರಬೇತಿ). 


























ಸಿ 


ಅರಣ್ಯ, 


ಪರಿಸರ ಮತ್ತು ಜೀವಿಶಾಃ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 94 ಎಫ್‌ಪಿಸಿ 2005, ಬೆಂಗಳೂರು, ದಿನಾಂಕ: 16ನೇ ಜೂನ್‌, 2005 
ಶ್ರೀ ಟಿ.ಕೆ. ಅನಿಲ್‌ ಕುಮಾರ್‌, ಭಾ.ಅ.ಸೇ., ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಇವರನ್ನು ಶ್ರೀ ತುಷಾರ್‌ ಗಿರಿನಾಥ್‌, ಭಾ.ಅ.ಸೇ., ಹಿಂದಿನ 
ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಇವರ ಜಾಗದಲ್ಲಿ ಮೈಸೂರು ಮ್ಯಾಚ್‌ ಕಂಪೆನಿ, ಶಿವಮೊಗ್ಗ, ಇದರ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಂ. ಮಲ್ಲಿಕಾರ್ಜುನಸ್ವಾಮಿ 
ಪಿ.ಆರ್‌. 748 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಕರ್ನಾಟಕ ವಿಧಾನ ಪರಿಷತ್ತು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಪ: ಆ-1: ಉಸ: ಆಪ್ತ:37:2005, ಬೆಂಗಳೂರು, ದಿನಾಂಕ: 8ನೇ ಜೂನ್‌, 2005 
ಶ್ರೀ ಎಸ್‌.ಪಿ. ದೇಸಾಯಿ, ವಿಭಾಗ ಮಾರಾಟ ವ್ಯವಸ್ಥಾಪಕರು, ಕರ್ನಾಟಕ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ, ಇವರನ್ನು 
ಅವರದೇ ಆದ ವೇತನ ಮತ್ತು ವೇತನ ಶ್ರೇಣಿಯಲ್ಲಿ ಹಾಗೂ ಜೊತೆಗೆ ಲಭ್ಯವಿರುವ ವಿಶೇಷ ವೇತನದೊಂದಿಗೆ ದಿನಾಂಕ: 16.04.2005ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ, ಮಾನ್ಯ ಉಪ ಸಭಾಪತಿಯವರು ಸದರಿಯವರ ಸೇವೆಯನ್ನು ಇಚ್ಛಿಸುವವರೆಗೆ ಅಥವಾ ಮಾನ್ಯ ಉಪ 
ಸಭಾಪತಿಯವರ ಅಧಿಕಾರವಧಿ ಮುಗಿಯುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಿಯೋಜನೆ ಮೇರೆಗೆ ವಿಧಾನ ಪರಿಷತ್ತಿನ 
ಮಾನ್‌ ಉಪ ಸಭಾಪತಿಯವರ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. 
ಸಭಾಪತಿಯವರ ಆದೇಶಾನುಸಾರ 
ಕೆ. ಮಹಾರಾಜನ್‌ 
ಪಿ.ಆರ್‌. 749 ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಪರಿಷತ್ತು. 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಇ 23/ ರಾಮಆ/ 2005, ಬೆಂಗಳೂರು, ದಿನಾಂಕ: 16ನೇ ಜೂನ್‌, 2005 

ಜವಾಹರ ಬಾಲಭವನ ಕಬ್ಬನ್‌ ಉದ್ಯಾನವನ ಬೆಂಗಳೂರು ಆವರಣದಲ್ಲಿ ಯಂತ್ರಚಾಲಿತ ಆಟಿಕೆಗಳನ್ನು ಅಳವಡಿಸುವ ಬಗ್ಗೆ ಟೆಂಡರ್‌ 
ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಧಿಸೂಚನೆ ಸಂಖ್ಯೆ: ಮಮಇ/ 23/ ರಾಮಆ/ 2005 ದಿನಾಂಕ: 07.05.2005ರ ಪ್ರಕಾರ ರಚಿಸಲಾದ ಸಮಿತಿಯಲ್ಲಿ 
ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ರವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. 
ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆರವರು ತರಬೇತಿಗೆ ಅನ್ಯ ನಿಯೋಜನೆ ಮೇಲೆ ವಿದೇಶಕ್ಕೆ ತೆರಳುತ್ತಿರುವುದರಿಂದ ಅವರ 
ಬದಲಿಗೆ ಜಂಟಿ ನಿರ್ದೇಶಕರು (ಆಡಳಿತ) ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಬೆಂಗಳೂರು ಇವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಂ. ಚಂದ್ರಮ್ಮ 
ಪಿ.ಆರ್‌. 750 ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೭, ೨೦೦೫ ೨೫೯ 





ಕರ್ನಾಟಕ ವಿಧಾನ ಪರಿಷತ್ತು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಪ: ಆ-1: 45: ವನಿ:2005, ಬೆಂಗಳೂರು, ದಿನಾಂಕ: 13ನೇ ಜೂನ್‌, 2005 

ವಿಷಯ: ಶ್ರೀ ಶ್ಯಾ.ದೊ. ನರಸಿಂಹಯ್ಯ, ಉಪ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್ತು, ಇವರಿಗೆ ವಯೋ ನಿವೃತ್ತಿ ಹೊಂದಲು 

ಅನುಮತಿ ನೀಡುವ ಕುರಿತು. 

ಈ ಸಚಿವಾಲಯದಲ್ಲಿ ಉಪ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶ್ಯಾ.ದೊ. ನರಸಿಂಹಯ್ಯ, ಇವರು ದಿನಾಂಕ: 
02.07.2005ರಂದು ತಮ್ಮ ವಯೋ ನಿವೃತ್ತಿಯ ವಯೋಮಿತಿ ತಲುಪತ್ತಿರುವುದರಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 95ರ 
ಅಡಿಯಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಬೇಕಾಗಿದ್ದು, ದಿನಾಂಕ: 31.07.2005ರಂದು ಸಾರ್ವತ್ರಿಕ ರಜೆಯ ದಿನವಾದ್ದರಿಂದ ದಿನಾಂಕ: 30.07.2005ರ 
ಶನಿವಾರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 

ಸಭಾಪತಿಯವರ ಆದೇಶಾನುಸಾರ 
ಕೆ. ಜಯಶಂಕರಮೂರ್ತಿ 
ಪಿ.ಆರ್‌. 751 ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಪರಿಷತ್ತು. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 82 ಐಎಂಎಂ 2005, ಬೆಂಗಳೂರು, ದಿನಾಂಕ: 8ನೇ ಜೂನ್‌, 2005 
ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳು! ನೌಕರರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 











ಕ್ರ.ಸಂ. | ಅಧಿಕಾರಿಗಳು/ ನೌಕರರ ಹೆಸರು ಹಾಗೂ ಹಾಲಿ ಕಾರ್ಯ ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
1. ಶ್ರೀ ರಘರಾಮ್‌ ಭಂಡಾರಿ, ಹಾಸನ ವೃತ್ತ, ಹಾಸನ ಇಲ್ಲಿ ಶ್ರೀ ಕರುಣಾಕರ ಮೂಲ್ಯ, ಸಹಾಯಕ 
ಸಹಾಯಕ ಔಷಧ ನಿಯಂತ್ರಕರು, ಔಷಧ ನಿಯಂತ್ರಕರು, ಇವರ ಜಾಗಕ್ಕೆ. 
ಮಂಗಳೂರು ವೃತ್ತ, ಮಂಗಳೂರು. 
2. ಶ್ರೀ ಕೆ.ವಿ. ನಾಗರಾಜ್‌, ಕೇಂದ್ರ ಕಛೇರಿ, ಬೆಂಗಳೂರು, ಇಲ್ಲಿ ಖಾಲಿ ಇರುವ ಜಾಗಕ್ಕೆ. 


ಔಷಧ ಪರಿವೀಕ್ಷಕರು, 
ಬೆಂಗಳೂರು ವೃತ್ತ-5, ಬೆಂಗಳೂರು. 
3. | ಶ್ರೀಮತಿ ನಾಗಜ್ಯೋತಿ, ಬೆಂಗಳೂರು ವೃತ್ತ-4, ಬೆಂಗಳೂರು, ಇಲ್ಲಿ ಖಾಲಿ ಇರುವ ಜಾಗಕ್ಕೆ. 
ಔಷಧ ಪರಿವೀಕ್ಷಕರು, 
ಬೆಂಗಳೂರು ವೃತ್ತ-3, ಬೆಂಗಳೂರು. 











4. | ಶ್ರೀ ಮಲ್ಲಿಕಾರ್ಜುನ ನಾಗೂರ್‌, ಬೆಂಗಳೂರು ವೃತ್ತ-5, ಬೆಂಗಳೂರು, ಇಲ್ಲಿ ಶ್ರೀ ಕೆ.ವಿ. ನಾಗರಾಜ್‌, 
ಔಷಧ ಪರಿವೀಕ್ಷಕರು ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ. 
(ಸ್ಥಳ ನಿರೀಕ್ಷಣೆಯಲ್ಲಿ 

5.1 ಶ್ರೀ ತಾಳಿಕೋಟೆ, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಮೈಸೂರು ವೃತ್ತ, ಮೈಸೂರು. 


ಅಧೀಕ್ಷಕರು, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, | ಇಲ್ಲಿ ಖಾಲಿ ಇರುವ ಜಾಗಕ್ಕೆ. 
ಬೆಳಗಾಂ ವೃತ್ತ, ಬೆಳಗಾಂ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚೋಮಾನಾಯಕ್‌ ಜಿ. 
ಪಿ.ಆರ್‌. 752 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


HIGH COURT OF KARNATAKA 
NOTIFICATION 
No. GOB(I) 1/ 2005, Bangalore, Dated: 20th June, 2005 

In partial modification of this office Notification of even number dated: 05.02.2005, the Presiding 
Officer of the Court of the XXXlll Addl. City Civil and Sessions Judge, Bangalore City, is concurrently 
appointed as the Presiding Officer of the Court of XXIX Addl. City Civil and Sessions Judge, Bangalore 
City (Vacant Court), with immediate effect and until further orders. 

BY ORDER OF THE HIGH COURT, 
PR- 753 N. ANANDA, 
REGISTRAR GENERAL. 


೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ಲ ೭, ೨೦೦೫ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 175 ಸೇಇಮು 2004, ಬೆಂಗಳೂರು, ದಿನಾಂಕ: 16ನೇ ಜೂನ್‌, 2005 

ಪ್ರೊ. ಕೆ. ಬಸವರಾಜು, ಜಂಟಿ ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ ಇವರಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವೇತನ ಶ್ರೇಣಿ ರೂ.12,800-16,720ರ ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು.ಪಿ. ಪ್ರಭು 

ಪಿ.ಆರ್‌. 754 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 205 ಸಅಸೇ 2005, ಬೆಂಗಳೂರು, ದಿನಾಂಕ: 21ನೇ ಜೂನ್‌, 2005 
ಶ್ರೀ ಜಿ.ಎಸ್‌. ಕುಲಕರ್ಣಿ, ಜಂಟಿ ನಿರ್ದೇಶಕರು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ 
ಉದ್ಯೋಗ ಮಿತ್ರ ಖನಿಜ ಭವನ, ಬೆಂಗಳೂರು ಇವರನ್ನು ನಿರ್ದೇಶಕರು, ಮೂಲಭೂತ ಸೌಕರ್ಯಗಳ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ 
ಹುದ್ದೆಗೆ ಅವರ ಸ್ವಂತ ವೇತನದಲ್ಲಿ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ 
ನೀಡಿರುವನ್ಹಯ ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಸ್ವಂತ ವೇತನದಲ್ಲಿ 
ನಿರ್ದೇಶಕರು, ಮೂಲಭೂತ ಸೌಕರ್ಯಗಳ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, ಬೆಂಗಳೂರು ಹುದ್ದೆಯಲ್ಲಿ ಮರುಸ್ಥಳ 

ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು.ಪಿ. ಪ್ರಭು 

ಪಿ.ಆರ್‌. 755 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


HIGH COURT OF KARNATAKA 
NOTIFICATION 
No. GOB(I) 28/ 2001, Bangalore, Dated: 22nd June, 2005 

In pursuance to Rule 118-A(1)(a) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri C.Y.ILLUR. District Judge (Retired), 
subject to a maximum of 240 days, on attaining the age of superannuation (58 years) as on 31.05.2005. 

It is certified that no Departmental Enquiry is pending against the said Officer. 
BY ORDER OF THE HIGH COURT, 

PR- 757 N. ANANDA, 
REGISTRAR GENERAL. 


HIGH COURT OF KARNATAKA 
NOTIFICATION 
No. GOB(I) 14(24)/ 2005, Bangalore, Dated: 23rd June, 2005 

Sri M. Ramesh Rao, Presiding Officer, Fast Track Court-IV, Bangalore is permitted to surrender 
30 days of Earned leave from 17.05.2005 to 15.06.2005 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 758 R. RANGASWAMY 
ASSISTANT REGISTRAR. 


HIGH COURT OF KARNATAKA 
NOTIFICATION 
No. GOB(I) 15(7)/ 2005, Bangalore, Dated: 23rd June, 2005 

Sri Ashok G. Hiremath, Civil Judge (Sr.Dn.), Leave Reserve, OOD, High Court of Karnataka, 
Bangalore is permitted to surrender 30 days of Earned leave from 02.05.2005 to 31.05.2005 (bdi), for the 
block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
PR- 759 R. RANGASWAMY 
ASSISTANT REGISTRAR. 


